ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ವಿಧಾನ ಪರಿಷತ್ತಿನ ಸದಸ್ಯರ 
ಹೆಸರು 


1644 
ಶ್ರೀ ಹೆಚ್‌.ಎಂ. ರಮೇಶ ಗೌಡ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ : 05.03.2021 
ಉತ್ತರಿಸುವ ಸಚಿವರು : ಕೈಷಿ ಸಚಿವರು 
ಕ್ರ.ಸಂ ಪ್ರಶ್ನ ಉತ್ತರ 
ಅ. | ಕಳೆದ ಎರಡು ವರ್ಷಗಳಿಂದ ಕೃಷಿ ಕೃಷಿ ಇಲಾಖೆಯಿಂದ ಕಳೆದ ಎರಡು ವರ್ಷಗಳಲ್ಲಿ (2018- 


ಇಲಾಖೆಯಿಂದ ಕೃಷಿ ಹೊಂಡ 
ನಿರ್ಮಾಣಕ್ಕಾಗಿ ಬಿಡುಗಡೆಯಾದ 
ಅನುದಾನವೆಷ್ಟು; 


ಮಾಹಿತಿ ನೀಡುವುದು) 


(ಜಿಲ್ಲಾವಾರು 


19,2019-20) ಕೃಷಿ ಹೊಂಡ ನಿರ್ಮಾಣಕ್ಕಾಗಿ ಬಿಡುಗಡೆಯಾದ 
ಜಿಲ್ಲಾವಾರು ಅನುದಾನದ ವಿವರಗಳನ್ನು ಅನುಬಂಧ-1 ಮತ್ತು 2 
ರಲ್ಲಿ ನೀಡಿದೆ. 


ಕೃಷಿ ಹೊಂಡದ ಸಹಾಯಧನ 
ಸಮರ್ಪಕವಾಗಿ ರೈತರಿಗೆ 
ಸೇರುತ್ತಿದೆಯೇ, (ವಿವರ 
ನೀಡುವುದು) 


|3. ಈ ಯೋಜನೆಯಡಿ ಅನುಮೋದಿತ ಸಂಸ್ಥೆಗಳಿಂದ ಕೃಷಿ 


ಕೃಷಿ ಹೊಂಡದ ಸಹಾಯಧಸ ಸಮರ್ಪಕವಾಗಿ ರೈತರಿಗೆ 
ವಿತರಿಸಲಾಗುತ್ತಿದೆ. ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡ 
ನಿರ್ಮಿಸಲು . ರೈತರಿಗೆ 3 ರೀತಿಯ ಅವಕಾಶಗಳನ್ನು 
ಕಲ್ಪಿಸಲಾಗಿರುತ್ತದೆ, 
1. ರೈತರು ಸ್ವತಃ ಕೃಷಿ ಹೊಂಡ ನಿರ್ಮಿಸಿಕೊಂಡಲ್ಲಿ, ಸಂಪೂರ್ಣ 
ಸಹಾಯಧನವನ್ನು ರೈತರ ಖಾತೆಗೆ ವರ್ಗಾಯಿಸಲಾಗುವುದು. 
2. ರೈತರು ಆಯ್ಕೆ ಮಾಡಿರುವ ಜೆ.ಸಿ.ಬಿ/॥/8h/ ಮಾಲೀಕರ 
ಮೂಲಕ ಕೃಷಿ ಹೊಂಡ ನಿರ್ಮಾಣ ಮಾಡಿದಲ್ಲಿ ಕೃಷಿ ಹೊಂಡ 
ನಿರ್ಮಾಣವನ್ನು ಸಂಪೂರ್ಣವಾಗಿ ಹಾಗೂ ಅಚ್ಚುಕಟ್ಟಾಗಿ 
ನಿರ್ಮಾಣ ಮಾಡಿರುವ ಬಗ್ಗೆ ಸ್ಥಳೀಯ ಇಲಾಖಾ ಅಧಿಕಾರಿಗಳು 
ಅಳತೆ ತಪಾಸಣೆ ದೃಢೀಕರಿಸುವುದು ಹಾಗೂ ಸಂಬಂಧಪಟ್ಟ 
ರೈತರಿಂದ ಈ ಬಗ್ಗೆ ದೃಢೀಕರಣ ಪಡೆದ ಅವರ ಕೋರಿಕೆ 
ಪ್ರಕಾರ ಜೆ.ಪಿ.ಬಿ. ಮಾಲೀಕರಿಗೆ ಸಹಾಯಧನ 
ಪಾವತಿಸಲಾಗುವುದು. 


ಹೊಂಡ ನಿರ್ಮಿಸಿಕೊಳ್ಳಲು ರೈತರು ಇಚ್ಛಿಸಿದಲ್ಲಿ ಸಂಸ್ಥೆಗಳ 
ಹೆಸರಿನಲ್ಲಿ ರೈತ ವಂತಿಕೆಯನ್ನು ಪಡೆಯಲಾಗುತ್ತದೆ. ನಂತರ | 


ಕೃಷಿ ಹೊಂಡ ನಿರ್ಮಾಣವನ್ನು ಸಂಪೂರ್ಣವಾಗಿ ಹಾಗೂ 
ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರುವ ಬಗ್ಗೆ ಸ್ಥಳೀಯ ಇಲಾಖಾ 
ಅಧಿಕಾರಿಗಳು ಅಳತೆ ತಪಾಸಣೆ ದೃಢೀಕರಿಸುವುದು ಹಾಗೂ 
ಸಂಬಂಧಪಟ್ಟ ರೈತರಿಂದ ಈ ಬಗ್ಗೆ ದೃಢೀಕರಣ ಪಡೆದು, 
ಸಂಬಂಧಿಸಿದ ಸಂಸ್ಥೆಗಳಿಗೆ ಸಹಾಯಧನ ಪಾವತಿಸಲಾಗುವುದು. 


ಕಳೆದ ಎರಡು ವರ್ಷಗಳಿಂದ ಎಷ್ಟು 
ಫಲಾನುಭವಿಗಳಿಗೆ ಸಹಾಯಧನ 
ವಿತರಣೆಯಾಗಿದೆ; 
ಮಾಹಿತಿ ನೀಡುವುದು) 


(ಜಿಲ್ಲಾವಾರು 


ಕಳೆದ ಎರಡು ವರ್ಷಗಳಲ್ಲಿ (2೦18-19, 2019-20) ಜಿಲ್ಲಾವಾರು 
ಸಹಾಯಧನ ವಿತರಣೆಯಾಗಿರುವ ಫಲಾನುಭವಿಗಳ ವಿವರ 
ಅನುಬಂಧ-3 ರಲ್ಲಿ ನೀಡಿದೆ. 


ಕೃಷಿ ಇಲಾಖೆಯ ನೂತನ ಆಪ್‌ 


ಎಷ್ಟು ಸಮರ್ಪಕವಾಗಿ ಕೆಲಸ 
ಮಾಡುತ್ತಿದೆ; ಆಪ್‌ ಬಳಕೆಯ 
ಕುರಿತಾಗಿ ರೈತರಿಗೆ 


ತರಬೇತಿಗಳಾಗಿವೆಯೇ? (ವಿವರ 
ನೀಡುವುದು) 


2020-21ನೇ ಸಾಲಿನಲ್ಲಿ ಬೆಳೆ ಸಮೀಕ್ಷೆ ಯೋಜನೆಯನ್ನು 
ಸಿಆಸುಣ (ಇ-ಆಡಳಿತ) ರವರು ಅಭಿವೃದ್ಧಿ ಪಡಿಸಿರುವ 
ಮಾರ್ಪಡಿಸಿದ ರೈತರ ಮೊಬೈಲ್‌. ಆಪ್‌ ಬಳಸಿಕೊಂಡು 
ಅನುಷ್ಟಾನಗೊಳಿಸಲು ಕೃಷಿ ಇಲಾಖೆಯನ್ನು" ನೋಡಲ್‌ 
ಇಲಾಖೆಯಾಗಿ ಮಾಡಲಾಗಿದ್ದು, ಆಪ್‌ ಸಮರ್ಪಕವಾಗಿ ಕೆಲಸ 
ಮಾಡುತ್ತಿದೆ. 
“ಬೆಳೆ ಸಮೀಕ್ಷೆ ಮೊಬೈಲ್‌ ಆ್ಯಪ್‌” ಬಳಕೆ ಕುರಿತಾಗಿ ರೈತರಿಗೆ 
ಆಯಾ ಗ್ರಾಮದಲ್ಲಿ ಲಭ್ಯವಿರುವ ಮಾಹಿತಿ ತಂತ್ರಜ್ಞಾನದ ಬಗ್ಗೆ 
ತಿಳುವಳಿಕೆ ಇರುವ ಯುವಕರ (ಖಾಸಗಿ ನಿವಾಸಿಗಳು) ಮತ್ತು 
ಸ್ಥಳೀಯ ಅಧಿಕಾರಿಗಳೆ ಮೂಲಕ ತರಬೇತಿ ನೀಡಲಾಗಿದೆ. 


ಮುಂದುವರೆದು, ಬೆಳೆ ಸಮೀಕ್ಷೆ ಕಾರ್ಯಕ್ರಮದ 
ಅಂಗವಾಗಿರುವ ಎಲ್ಲಾ ಅಧಿಕಾರಿ! ಸಿಬ್ಬಂದಿ ವರ್ಗದವರಿಗೆ 
1ಆಯಾ ಜಿಲ್ಲೆ /ತಾಲ್ಲೂಕು/! ಹೋಬಳಿ! ಗ್ರಾಮಗಳಲ್ಲಿ ಬೆಳೆಯುವ 
ಎಲ್ಲಾ ಬೆಳೆಗಳ ಕುರಿತಾಗಿ ಮತ್ತು ಆಪ್‌ ಕುರಿತು ಅಗತ್ಯ 
ತರಬೇತಿಯನ್ನು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಮತ್ತು 


ಜನಪ್ರತಿನಿಧಿಗಳನ್ನೊಳಗೊಂಡ ಪ್ರಚಾರ ಮೂಲಕ 


ಸಂಖ್ಯೆ: AGRI-AML/56/2021 


ಹಮ್ಮಿಕೊಳ್ಳಲಾಗಿರುತ್ತದೆ. 
ಕೃ್‌ಸೆಚಿವರು 


ಅನುಬಂಧ-1 


2018-19 ಮತ್ತು 2019-20 ನೇ ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ನಿರ್ಮಾಣಕ್ಕಾಗಿ ಬಿಡುಗಡೆಯಾದ ಅನುದಾನ 
ಜಿಲ್ಲಾವಾರು ಮಾಹಿತಿ (ಆರ್ಥಿಕ ರೂ.ಲಕ್ಷಗಳಲ್ಲಿ) 


ವರ್ಷ 2018-19 2019-20 
ಪ a ಕೃಷಿ ಭಾಗ್ಯ | ವಿಶೇಷ ಅಭಿವೃದ್ದಿ | ಕೃಷಿಭಾಗ್ಯ | ವಿಶೇಷ ಅಭಿವೃದ್ಧಿ 
0. 

ಘೌ i ಯೋಜನೆ ಯೋಜನೆ ಯೋಜನೆ ಯೋಜನೆ 
1 | ಬಾಗಲಕೋಟೆ 1258.87 59.80 467.13 114.00 

2 ಬೆಂಗಳೂರು(ನಗರ) 87.71 2.67 51.17 8.03 

3 ಬೆಂಗಳೂರು(ಗ್ರಾ) 389.56 1.42 199.49 7.12 
4 |ಬೆಳಗಾವಿ 2719.59 82.00 118285 121.00 

T 

5 ಬಳ್ಳಾರಿ 1647.41 135.45 459.39 131.00 
6 | ಬೀದರ್‌ 1361.23 127.91 618.11 286.00 
7 ಚಾಮರಾಜನಗರ 372.45 90.55 240.89 108.00 
8 [ಚಿಕ್ಕಬಳ್ಳಾಪುರ | 9796 1 10122 522.18 119.00 
9 | ಚಿಕ್ಕಮಗಳೂರು 444.68 33.07 317.84 66.00 
10 |ಚಿತ್ರದುರ್ಗ 1300.66 131.25 371.91 174.00 

11 |ದಕ್ಷಿಣಕನ್ನಡ 120.01 0.00 81.00 0.00 
12 |ದಾವಣಗೆರೆ 1667.03 86.79 321.42 60.00 
13 | ಧಾರವಾಡ 1372.80 32.03 1603.96 145.00 
14 |ಗದಗೆ 1496.88 21.59 1487.03 145.00 
15 |ಹಾಸನ 1013.74 53.78 642.27 122.00 
16 |ಹಾವೇರಿ 635.71 68.27 609.23 105,00 
17 |ಕಲಬುರಗಿ 2420.77 310.29 1117.59 653.00 

18 |ಕೊಡಗು 274.62 0.00 597.43 0.00 
19 | ಕೋಲಾರ್‌ 1555.77 32.08 685.40 60.00 
20 | ಕೊಪ್ಪಳ 1898.13 153.74 933.25 238.00 
21 | ಮಂಡ್ಯ 449.27 74.12 177.75 104.00 
22 |ಮೈಸೂರು 646.64 46.02 301.84 100.00 


ವರ್ಷ 


2018-19 2019-20 
ಈ ಲ್ಲ ಕೃಷಿ ಭಾಗ್ಯ | ವಿಶೇಷ ಅಭಿವೃದ್ದಿ | ಕೃಷಿಭಾಗ್ಯ ವಿಶೇಷ ಅಭಿವೃದ್ಧಿ 
| ಯೋಜನೆ ಯೋಜನೆ ಯೋಜನೆ ಯೋಜನೆ 
23 | ರಾಯಚೂರು 1064.26 151.69 1089.27 392.00 
24 | ರಾಮನಗರ 333.81 56.64 260.83 98.00 
25 | ಶಿವಮೊಗ್ಗೆ 233.48 24.38 116.85 21.00 
26 | ತುಮಕೂರು 1712.93 201.86 642.37 330.00 
27 |ಉಡುಪಿ 63.71 0.00 37.05 0.00 
28 | ಉತ್ತರಕನ್ನಡ 159.20 15.51 84.66 11.00 
29 | ವಿಜಯಪುರ 1188.29 134.77 863.20 219.00 
30 [ಯಾದಗಿರಿ 329.64 65.13" 150.57 58.00 
ಒಟ್ಟು 29203.83 2294.00 16233.91 3998.00 


ಅನುಬಂಧ 


2 


೬ 4ದ ಎರಡು ವರ್ಷಗಳಿಂದ ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ವಿವಿಧ ಜಲಾನಯನ ಯೋಜನೆಗಳಡಿ 
ಕೃಷಿ ಹೊಂಡ ನಿರ್ಮಾಣಕ್ಕಾಗಿ ಬಿಡುಗಡೆಯಾದ ಅನುದಾನದ ಜಿಲ್ಲಾವಾರು ವಿವರ (ಓಂ 644) 


(ರೂ.ಲಕ್ಷಗಳಲ್ಲಿ) 
ಬಿಡುಗಡೆಯಾದ ಅನುದಾನ 
ಕ್ರ. ಸಂ. ಜಿಲ್ಲೆಯ ಹೆಸರು 
2018-19 2019-20 2020-21 

1 ಬಾಗಲಕೋಟೆ 0.73 0.00 0.00 
2 ಬಳ್ಳಾರಿ 0.00 0.00 0.00 
3 ಬೆಳಗಾವಿ 0.50 0.00 0.00 
4 | ಬೆಂಗಳೂರು 30.20 0.00 0.00 
5 ಬೀದರ್‌ 44.00 | 136.00 0.00 
6 ಚಾಮರಾಜನಗರ 55.34 67.83 0.77 
7 ಚಿಕ್ಕಬಳ್ಳಾಪುರ 0.00 8.91 0.00 
8 ಚಿಕ್ಕಮಗಳೂರು 65.75 0.00 0.00 
9 ಚಿತ್ರದುರ್ಗ 1.33 0.00 0.00 
10 ದಕ್ಷಿಣಕನ್ನಡ 0.00 0.00 0.00 
11 ದಾವಣಗೆರೆ 0.00 32.00 0.00 
12 ಧಾರವಾಡ 0.00 0.00 0.00 
13 ಗದಗ್‌ 71.37 20.98 0.00 
14 ಹಾಸನ 108.84 27.26 14.68 
15 ಹಾವೇರಿ 3.85 0.00 0.00 
16 ಕಲಬುರಗಿ 163.47 85.75 0.00 
17 ಕೊಡಗು 91.43 151.44 48.86 
18 ಕೋಲಾರ 20.25 0.00 0.00 
19 | ಕೊಪ್ಪಳ 117.95 57.75 0.00 
20 ಮಂಡ್ಯ 142.16 0.00 0.00 
21 ಮೈಸೂರು 0.00 0.00 0.00 
22 ರಾಯಚೂರು 0.00 0.00 0.00 
23 ರಾಮನಗರ 3.95 12.31 0.00 
24 | ಶಿವಮೊಗ್ಗೆ 0.00 0.00 0.00 
25 ತುಮಕೂರು 79.57 0.57 0.00 
26 | ಉತ್ತರಕನ್ನಡ 0.72 0.00 0.00 
27 ಉಡುಪಿ 0.00 0.00 0.00 
28 | ವಿಜಯಪುರ 3.26 20.83 0.00 
29 ಯಾದಗಿರಿ 8.06 1.66 0.00 
ಒಟ್ಟು 1012.74 623.30 64.31 


ಅನುಬಂಧ್ರ 


ಕಳೆದ ಎರೆಡು ವರ್ಷಗಳಲ್ಲಿ ( 2018-19, 2019-20 ) ಜಿಲ್ಲಾವಾರು ಸಹಾಯಧನ ವಿತರಣೆಯಾಗಿರುವ ಫಲಾನುಭವಿಗಳ ಸಂಖ್ಯೆ 
(ಭೌತಿಕ: ಸಂಖ್ಯೆಗಳಲ್ಲಿ) 


ವರ್ಷ 2018-19 2019-20 
is ಕೃಷಿಭಾಗ್ಯ | ವಿಶೇಷ ಅಭಿವೃದ್ಧಿ 
ಎ ಭಾಗ್ಯ €ಷ ಅಭಪೃಲ್ಣ 
ಕ್ರ.ಸಂ. ಜಿಲ್ಲೆ ಕೃಷಿ ಭಾಗ್ಯ ಯೋಜನೆ ಅಭಿವೃದ್ದಿ 
- ಈ ಸಬಾ ಸಪ ಯೋಜನೆ ಯೋಜನೆ 
ಯೋಚನೆ 
1 | ಬಾಗಲಕೋಟೆ 2451 115 883 219 
+ 

2 | ಬೆಂಗಳೂರು(ನಗರ) 299 10 203 24 

3 | ಬೆಂಗಳೂರುಗ್ರಾ) 1224 8 558 23 

4 ಬೆಳಗಾವಿ 5884 159 1818 243 
5 |ಬಳ್ಳಾರಿ 2912 208 767 210 
6 ಬೀದರ್‌ 2979 203 1058 521 
7 | ಚಾಮರಾಜನಗರ 956 260 677 300 
8 | ಚಿಕ್ಕಬಳ್ಳಾಪುರ 2023 196 1024 214 
9 | ಚಿಕ್ಕಮಗಳೂರು 1348 63 720 122 
10 | ಚಿತ್ರದುರ್ಗ 2924 248 944 320 
11 ದಕ್ಷಿಣಕನ್ನಡ 480 0 251 [ 

12 | ದಾವಣಗೆರೆ 4012 205 655 136 
13 | ಧಾರವಾಡ 4099 49 2551 240 
14 |ಗೆದಗೆ 2316 28 1819 183 
15 |ಹಾಸನ 2307 117 1305 266 
16 |ಹಾವೇರಿ 1552 152 958 174 
17 |ಕಲಬುರಗಿ 6855 705 2521 1531 
18 |ಕೊಡಗು 548 0 1094 0 

19 | ಕೋಲಾರ್‌ 3379 58 1312 110 
20 | ಕೊಪ್ಪಳ 3720 206 1200 318 
21 |ಮಂಡ್ಯೆ 1301 240 435 240 
22 | ಮೈಸೂರು 1838 218 708 280 


ವರ್ಷ" 2018-19 2019-20 
್ರ.ಸಂ. ಜಿಲ್ಲ ಕೃಷಿ ಭಾಗ್ಯ ಯೋಜನೆ ii, Fa. lie 

23 | ರಾಯಚೂರು 2487 154 1236 682 
24 |ರಾಮಸಗರ 743 122 534 182 
25 | ಶಿವಮೊಗ್ಗ 595 55 304 41 
26 ತುಮಕೂರು 4082 485 1418 645 
27 |ಉಡುಪಿ 354 0 154 0 
28 | ಉತ್ತರ ಕನ್ನಡ 488 49 206 32 
29: | ವಿಜಯಪುರ 2600 253 1686 439 
30 | ಯಾದಗಿರಿ 826 168 482 143 

ಒಟ್ಟು 67582 4734 29481 7838 


